ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಕ್ಷೆ ಸಂಖ್ಯೆ 112165) 

ಸದಸ್ಯರ ಹೆಸರು ಶ್ರೀ ಐವನ್‌ ಡಿ' ಸೋಜಾ (ನಾಮ ನಿರ್ದೇಶನ 
ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 03.03.2020 

ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಕ್ರಸಂ ಪಶ್ನೆ ಉತ್ತರ 
ಅ) 2018-19, 2019-20ರಲ್ಲಿ | ೪ 2018-19 ಹಾಗೂ 2019-20 ನೇ ಸಾಲಿನ ಜನವರಿ-2020 ರ 
ರಾಜ್ಯದಲ್ಲಿ ಎಷ್ಟು ಮಂದಿಗೆ ಅಂತ್ಯದವರೆಗೆ ಕರ್ನಾಟಕ ಉಪಖನಿಜ ರಿಯಾಯಿತಿ (ತಿದ್ದುಪಡಿ) 


ಮರಳುಗಾರಿಕೆಗಾಗಿ ಪರವಾನಿಗೆ 
ನೀಡಲಾಗಿದೆ; 


ನಿಯಮಾವಳಿ, 2016 ರ ನಿಯಮಾವಳಿಯಂತೆ ನದಿ ಪಾತ್ರಗಳಲ್ಲಿ 
ಮರಳು ಗಣಿಗಾರಿಕೆಗೆ 237 ಮರಳು ಬ್ಲಾಕ್‌ಗಳನ್ನು ಸಾರ್ವಜನಿಕ 
ಟೆಂಡರ್‌-ಕಂ-ಹರಾಜು ಮೂಲಕ ಮರಳು ಗುತ್ತಿಗೆಗಳನ್ನು 
ಮಂಜೂರು ಮಾಡಲಾಗಿರುತ್ತದೆ. 

ಕರ್ನಾಟಕ ಉಪಖನಿಜ ರಿಯಾಯಿತಿ (ತಿದ್ದುಪಡಿ) ನಿಯಮಾವಳಿ, 
2016 ರ ನಿಯಮ 31: ರಂತೆ ನದಿ ಪಾತ್ರಗಳಲ್ಲಿ 18 ಮರಳು 
ಬ್ಲಾಕ್‌ಗಳನ್ನು ಸರ್ಕಾರಿ ಕಾಮಗಾರಿಗಳಿಗೆ ಮೀಸಲಿರಿಸಿ ಮಂಜೂರು 
ಮಾಡಲಾಗಿರುತ್ತದೆ. 


ಕರ್ನಾಟಕ ಉಪಖನಿಜ ರಿಯಾಯಿತಿ (ತಿದ್ದುಪಡಿ) ನಿಯಮಾವಳಿ, 
2016 ರ ನಿಯಮ 31-2ZA ರಂತೆ 44 ಪಟ್ಟಾ ಜಮೀನುಗಳಲ್ಲಿ 
ಮರಳು ಗಣಿಗಾರಿಕೆಗೆ ಲೈಸೆನ್ಸ್‌ ಜಾರಿ ನೀಡಲಾಗಿರುತ್ತದೆ. 


ಕರಾವಳಿ ನಿಯಂತ್ರಣ ವಲಯದ €ಔR2 ನದಿ ಪಾತ್ರದ ವ್ಹಾಪ್ತಿಯಲ್ಲಿ 


ಕರ್ನಾಟಕ ಉಪ ಖನಿಜ ರಿಯಾಯಿತಿ (ತಿದ್ದುಪಡಿ) 
ನಿಯಮಾವಳಿ, 2016 ರ ನಿಯಮ 31B ರಂತೆ ಕೇಂದ್ರ 


ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ 
ಮಂತ್ರಾಲಯದ ದಿನಾಂಕ 08.11.2011ರ ಆದೇಶದಂತೆ, ಕರಾವಳಿ 
ನಿಯಂತ್ರಣ ವಲಯದಲ್ಲಿ ಈ ಕೆಳಕಂಡಂತೆ ಮರಳು ದಿಬ್ಬಗಳನ್ನು 
ಗುರುತಿಸಿ, ತಾತ್ಕಾಲಿಕ ಪರವಾನಿಗೆಗಳನ್ನು ನೀಡಲಾಗಿರುತ್ತದೆ. 


2018-19 2019-20 
ಮರಳು ತಾತ್ತಾಲಿಕ ಮರಳು ತಾತ್ತಾಲಿಕ 
ಜಿಲ್ಲೆ K _ 
ಸಂ. 2 ದಿಬ್ಬಗಳ | ಪರವಾನಿಗೆಗಳ | ದಿಬ್ಬಗಳ ಪರವಾನಿಗೆಗಳ 
ಸಂಖ್ಯೆ ಸಂಖ್ಯೆ ಸಂಖ್ಯೆ ಸಂಖ್ಯೆ 
ದಕೀಣ 
ಮ 22 105 22 105 
ರ್ನ 
ಉಡುಪಿ g 45 8 170 
8 89 ಮಿ ee 
| 35 239 30 215 


£3 


ಆ) 


ಅಕ್ರಮ ಮರಳುಗಾರಿಕೆ 
ತಡೆಯಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 
ಎಷ್ಟು ಪ್ರಕರಣಗಳನ್ನು 
ದಾಖಲಿಸಲಾಗಿದೆ; ಎಷ್ಟು 
ದಂಡವನ್ನು ವಸೂಲು 
ಮಾಡಲಾಗಿದೆ; 


ರಾಜ್ಯದಲ್ಲಿ ಅನಧಿಕೃತ ಮರಳು ಗಣಿಗಾರಿಕೆ ಚಟುವಟಿಕೆಗಳನ್ನು 
ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ರಾಜ್ಯ ಸರ್ಕಾರವು ಕರ್ನಾಟಕ 
ಉಪಖನಿಜ ರಿಯಾಯಿತಿ ನಿಯಮಗಳು. 1994ಕ್ಕೆ ದಿನಾಂಕ 
12.8.2016ರಂದು ತಿದ್ದುಪಡಿ ಮಾಡಿ ತಿದ್ದುಪಡಿ ನಿಯಮಗಳು 
2016ನ್ನು ಜಾರಿಗೊಳಿಸಲಾಗಿರುತ್ತದೆ. ಸದರಿ ತಿದ್ದುಪಡಿ ನಿಯಮಗಳ 
ಪಮುಖ" ಅಂಶಗಳು ಈ ಕೆಳಕಂಡಂತಿರುತ್ತವೆ. 


* ಅನಧಿಕೃತ ಮರಳು ಗಣಿಗಾರಿಕೆ, ದಾಸ್ತಾನು, ಸಾಗಾಣಿಕೆಯನ್ನು 
ತಡೆಗಟ್ಟಲು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ 
ಮರಳು ಸಮಿತಿ ಹಾಗೂ ಉಪವಿಭಾಗಾಧಿಕಾರಿಗಳ" ಅಧ್ಯಕ್ಷತೆಯಲ್ಲಿ 
ತಾಲ್ಲೂಕು ಮರಳು ಸಮಿತಿಯನ್ನು ರಚಿಸಲಾಗಿರುತ್ತದೆ. 


ಮೇಲ್ಕಂಡ ಸಮಿತಿಯಲ್ಲಿ ಕಂದಾಯ, ಪೊಲೀಸ್‌, ್ರಿ 
ಲೋಕೋಪಯೋಗಿ, ಜಿಲ್ಲಾ ಪಂಚಾಯತ್‌, ಗಣಿ ಮತ್ತು 
ಭೂವಿಜ್ಞಾನ ಹಾಗೂ ಪಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು 
ಸದಸ್ಯ್ಕರುಗಳಾಗಿರುತ್ತಾರೆ. ಈ ಇಲಾಖೆಗಳ ಅಧಿಕಾರಿಗಳಿಗೆ ಅನಧಿಕೃತ 
ಘಕಳು ಗಣಿಗಾರಿಕೆ ಚಟುವಟಿಕೆಗಳನ್ನು ತಡೆಯಲು ಗಣಿ ಮತ್ತು 
ಖನಿಜ(ಅಭಿವೃದ್ಧಿ ಮತ್ತು ನಿಯಂತ್ರಣ) ಕಾಯ್ದೆ, 1957ರ ಕಲಂ 
41), 4(1-A) ಮತ್ತು ಕಲಂ 21 ಮತ್ತು 22 ರಡಿಯಲ್ಲಿ ಹಾಗೂ 
ಕರ್ನಾಟಕ ಉಪ ಖನಿಜ ರಿಯಾಯಿತಿ (ತಿದ್ದುಪಡಿ) ನಿಯಮಗಳು. 


2016ರ ನಿಯಮ 31-್ಥ್ಣರ ಉಪ ನಿಯಮ (13) ರಡಿಯಲ್ಲಿ 
ಸಂಬಂಧಪಟ್ಟ ಹೊಲೀಸ್‌ ಠಾಣೆಗಳಲ್ಲಿ ಹಾಗೂ ನ್ಯಾಯಾಲಯಗಳಲ್ಲಿ 
ಮೊಕದ್ದಮೆ ದಾಖಲಿಸಲು ಅಧಿಕಾರ ಪತ್ಯಾಯೋಜಿಸಲಾಗಿರುತ್ತದೆ. 


ಅನಧಿಕೃತ ಮರಳು ಗಣಿಗಾರಿಕೆ/ಸಾಗಾಣಿಕೆಯನ್ನು ನಿಯಂತಿಸಲು 
ಜಿಲ್ಲಾ ಮಲು. ಉಸ್ತುವಾರಿ ಸಮಿತಿಗಳಿಂದ ರಾಜ್ಯದಲ್ಲಿ ಆಯಾಕಟ್ಟಿನ 
ಪ್ರದೇಶಗಳಲ್ಲಿ ಮರಳು ತನಿಖಾ ಠಾಣೆಗಳನ್ನು ತೆರೆದು ಕಾರ್ಯ 
ನಿರ್ವಹಿಸಲಾಗುತ್ತಿದೆ. ಅಲ್ಲದೆ ಆಯಾ ಜಿಲ್ಲಾ ವ್ಯಾಪಿಗಳಲ್ಲಿ ಜಿಲ್ಲಾ 
ಹಾಗೂ ತಾಲ್ಲೂಕು ಮಟ್ಟದ ಜಾಲಿತ ದಳವನ್ನು ರಚಿಸಿಕೊಂಡು 
ಅನಧಿಕೃತ ಮರಳು ಗಣಿಗಾರಿಕೆ f "ಸಾಗಾಣಿಕೆಯನ್ನು 
ನಿಯಂತಿ ತ್ರಿಸಲಾಗುತ್ತಿದೆ. 

ಅನಧಿಕೃತ ಮರಳು ಗಣಿಗಾರಿಕೆ ಮತ್ತು ಸಾಗಾಣಿಕೆ ನಿಯಂತ್ರಿಸಲು 
ಕರ್ನಾಟಕ ಉಪ ಖನಿಜ ರಿಯಾಯಿತಿ (ತಿದ್ದುಪಡಿ) ನಿಯಮಗಳು, 


2016ರ ನಿಯಮ 31-Zರಂತೆ ಜಿಲ್ಲೆಗಳಿಗೆ ಬೇಡಿಕೆಗನುಸಾರ 
ಕಾರ್ಪಸ್‌ ಫಂಡ್‌ನ್ನು ಬಿಡುಗಡೆ ಮಾಡಲಾಗುತ್ತಿದ್ದು ಜಿಲ್ಲಾ ಮತ್ತು 
ತಾಲ್ಲೂಕು ಹೆರಟು ಸಮಿತಿಗಳ ಎಲ್ಲಾ ಸದಸ್ಯ ಇಲಾಖೆಗಳ 
ಅಧಿಕಾರಿಗಳು ಈ ಅನುದಾನವನ್ನು ಬಳಕೆ "ಮಾಡಿಕೊಂಡು 
ಅನಧಿಕೃತ ಮರಳು ಗಣಿಗಾರಿಕೆ / ಸಾಗಾಣಿಕೆಯನ್ನು 
ನಿಯಂತಿಸಲ ಾಗುತ್ತಿದೆ. 


ಅರಣ 


3 


* ಅಲ್ಲದೆ ಸರ್ಕಾರವು ದಿನಾಂಕ 16.01.2017 ರಂದು ಕರ್ನಾಟಕ ಉಪ 
ಖನಿಜ ರಿಯಾಯಿತಿ ನಿಯಮಾವಳಿ, 1994 ಕ್ಕೆ ತಿದ್ದುಪಡಿ ತಂದಿದ್ದು, 
ತಿದ್ದುಪಡಿ ನಿಯಮ 43 ರ ಉಪ ನಿಯಮ 6, 7 ಮತ್ತು 8 ರಲ್ಲಿ 
ಪರವಾನಿಗೆ ಪಡೆಯದೆ ಮರಳು ಹಾಗೂ ಇನ್ನಿತರೆ ಉಪ ಖನಿಜಗಳ 
ಸಾಗಾಣಿಕೆ ಮಾಡುವ ವಾಹನಗಳನ್ನು ಜಪ್ತಿ ಪಡಿಸಿಕೊಂಡು 
ನ್ಯಾಯಾಲಯಗಳಲ್ಲಿ : ಮೊಕದ್ದಮೆ ದಾಖಲಿಸಲಿ ಹಾಗೂ ಜಪ್ತಿ 
ಪಡಿಸಿಕೊಂಡ ವಾಹನಗಳನ್ನು" ಬಿಡುಗಡೆಗೊಳಿಸುವ ಸಂದರ್ಭದಲ್ಲಿ 
ವಾಹನ ಮೌಲ್ಯದ ಎರಡು ಪಟ್ಟು ಮೊತ್ತವನ್ನು ಬ್ಯಾಂಕ್‌ ಗ್ಯಾರಂಟಿ 
ರೂಪದಲ್ಲಿ ವಾಹನ ಮಾಲೀಕರಿಂದ ಪಡಯಲು ಅವನ 
ಕಲ್ಪಿಸಲಾಗಿರುತ್ತದೆ. 

ಮೇಲ್ಕಂಡ ನಿಯಮಗಳಡಿಯಲ್ಲಿ 2018-19 ರಿಂದ 2019-20 ನೇ 
ಸಾಲಿನಲ್ಲಿ ಅನಧಿಕೃತ ಮರಳು ಗಣಿಗಾರಿಕೆ ಸಾಗಾಣಿಕೆ ಮತ್ತು 
ದಾಸ್ತಾನಿನಡಿಯಲ್ಲಿ ಒಟ್ಟು 5459 ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದ್ದು, 


ರೂ. 12.06 ಕೋಟ ದಂಡ ವಸೂಲಿ ಮಾಡಲಾಗಿರುತ್ತದೆ ಹಾಗೂ 
3831 ಪ್ರಕರಣಗಳನ್ನು ದಾಖಲಿಸಲಾಗಿರುತ್ತದೆ. 
F ಪತ್ತೆಹಚ್ಚಿದ ಸ ದಾಖಲಿಸಿದ 
ಬೆ | ವರ್ಷವಾರು | ಪ್ರಕರಣಗಳ ಮೊಕದ್ದಮೆಗಳ 
ಸಂ. ಸಂಖ್ಯೆ (ರೂ. ಸಂಖೆ 
ಲಕ್ಷಗಳಲ್ಲಿ) ಈ 
1 2018-19 3869 910.38 2893 
2. | 2019-20 1590 296.08 938 
ಒಚ್ಚು 5459 | 1206.46 3831 
ಇ) ಹಕ ಕನ್ನಡ, ಜಿಲ್ಲಿಯ್ಸಿ ಜಾರಿಯಲ್ಲಿರುತ್ತದೆ. 
ಸ್ಯಾಂಡ್‌ ಬಜಾರ್‌' ಮೂಲಕ ಕ 
ಮರಳು ಖರೀದಿಸುವ ಸದರಿ ಸ್ಕಾಂಡ್‌ ಬಜಾರ್‌ ಆಪ್‌ ಮೂಲಕ ಇದುವರೆಗೆ ದಕ್ಷಿಣ 
ಯೋಜನೆ ಜಾರಿಯಲ್ಲಿದೆಯೇ; ಕನ್ನಡ ಜಿಲ್ಲೆಯಿ 79000 ಮೆಟ್ರಿಕ್‌ ಟನ್‌ ಮರಳನ್ನು ಸಾರ್ವಜನಿಕ 
ಇದರಿಂದ ಸರ್ಕಾರಕ್ಕೆ ಬರುವ ಹಾಗೂ ಸರ್ಕಾರಿ ಕಾಮಗಾರಿಗಳಿಗೆ ಪೂಕೈಸಲಾಗಿದ್ದು ಸರ್ಕಾರಕ್ಕೆ 
ಅದಾಯ ಎಷ್ಟು ಎಷ್ಟು ಟನ್‌ ರಾಜಧನ ಸೇರಿದಂತೆ ರೂ.93.69 ಲಕ್ಷಗಳು ಸಂಗ್ರಹವಾಗಿರುತ್ತದೆ. 
ಮರಳು ದೊರಕಿಸಿ 
ಕೊಡಲಾಗಿದೆ; (ವಿವರ 
ನೀಡುವುದು) 
ಈ) |ನೆರೆ ರಾಜ್ಯಗಳಿಗೆ ಅಕ್ರಮ ನೆರೆ ರಾಜ್ಯಗಳಿಗೆ ಅಕ್ರಮವಾಗಿ ಮರಳಿ `ಹಾಗೂ ಇತರ `ಪನಿಜ 
ಮರಳು ಸಾಗಾಟ | ಸಾಗಾಣಿಕೆ ವಾಹನಗಳನ್ನು ತಡೆಗಟ್ಟಲು ಸಂಬಂಧಪಟ್ಟ ಜಿಲ್ಲಾ ಮರಳು 
fd ಈ ಸಮಿತಿಗಳಿಂದ ಗಡಿ ಭಾಗದಲ್ಲಿ ತನಿಖಾ ಠಾಣೆಗಳನು ಸ್ಲಾಪಿಸಿಕೊಂಡು 
ಮಾಡುವುದನ್ನು ತಡೆಯಲು ಮ ರಾಜ್ಯಗಳಿಗೆ ಸಾಗಾಟಿವಾಗುವ ಅಕ್ರಮ ಮರಳು "ಸಾಗಾಣಿಕೆಯನ್ನು 
ಸರ್ಕಾರ ಕೈಗೊಂಡಿರುವ STE: ಾಗುತ್ತಿದೆ 
ಸಿಮಿಸಸ್ಟು ಪನ್ನು ಪಂದ ಘು ಮುಂದುವರೆದು, ಆಯಾ ಗಡಿ ಭಾಗದ ಜಿಲ್ಲಾ ಮರಳು 
ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ; | ಸಮಿತಿಗಳಿಂದ ಚಾಲಿತ ದಳಗಳನ್ನು ರಚಿಸಿಕೊಂಡು ಗಡಿ ಭಾಗದಲ್ಲಿ 
(ವಿವರ ನೀಡುವುದು) ಗಸ್ತು ತಿರುಗಿ ರಾಜ್ಯದಿಂದ ನೆರೆ ರಾಜ್ಯಗಳಿಗೆ ಮರಳು ಸಾಗಾಣಿಕೆ | 
ಮಾಡುವ ವಾಹ ಸಗಳಷ್ಟು ತಪಾಸಣೆ ಮಾಡಲಾಗುತ್ತಿದೆ. 


-A- 


ರಾಜ್ಯದ ಗಡಿ ಭಾಗದ ಜಿಲ್ಲೆಗಳಲ್ಲಿ 18 ತನಿಖಾ ಠಾಣೆಗಳನ್ನು 
ಸ್ಥಾಪಿಸಿ ಹೊರ ರಾಜ್ಯಗಳಿಗೆ ಸಾಗಾಣಿಕೆಯಾಗುವ ಮರಳಿನ 
ವಾಹನಗಳನ್ನು ತಪಾಸಣೆ ನಡೆಸಲಾಗುತ್ತಿದೆ. 

2019-20ನೇ ಸಾಲಿನಲ್ಲಿ ಜನವರಿ ಅಂತ್ಯದವರೆಗೆ ಅನಧಿಕೃತವಾಗಿ 
ಹೊರ ರಾಜ್ಯಗಳಿಗೆ ಮರಳು ಸಾಗಾಣಿಕೆ ಮಾಡಲಾಗುತ್ತಿದ್ದ 23 
ವಾಹನಗಳನ್ನು ಜಪ್ತಿ ಪಡಿಸಿಕೊಂಡು ಸಂಬಂಧಪಟ್ಟ ಪೋಲಿಸ್‌ ಠಾಣೆ / 
ಮಾನ ನ್ಯಾಯಾಲಯಗಳಲ್ಲಿ 22 ಮೊಕದ್ದಮೆಗಳನ್ನು 


p 
ದಾಖಲಿಸಲಾಗಿರುತ್ತದೆ. 


ಉ) 


CRZ ಮತ್ತು Non CRZ 


ಆಗಿರುವ ಲಾಭವೇನು; (ವಿವರ 


* ಕರಾವಳಿ ತೀರ ಪ್ರದೇಶಗಳ ಸಂರಕ್ಷಣೆ ಮತ್ತು ಕರಾವಳಿ ಕೀರ 
ಪ್ರದೇಶಗಳಲ್ಲಿ ವಾಸಿಸುವ ಮೀನುಗಾರರು ಹಾಗೂ ಇತರೆ ಸ್ಥಳೀಯ 
ಸಮುದಾಯಗಳ ಜೀವನೋಪಾಯದ ರಕ್ಷಣೆಗಾಗಿ ಭಾರತ 
ಸರ್ಕಾರದ ಅರಣ್ಯ, ಪರಿಸರ ಮತ್ತು ಹವಾಮಾನ ಬದಲಾವಣೆ 
ಮಂತ್ರಾಲಯವು ದಿನಾಂಕ 06.01.2011 ರಂದು ಕರಾವಳಿ 
ನಿಯಂತ್ರಣ ವಲಯ {Coastal Regulation Zone (CRZ)} 
ಪ್ರದೇಶಗಳೆಂದು ಅಧಿಸೂಚನೆ ಹೊರಡಿಸಿರುತ್ತದೆ. ಸದರಿ €R2 ಗಳ 
ಪ್ರದೇಶಗಳ ವ್ಯಾಪ್ತಿಯಲ್ಲಿ ಹೊಸ ಕೈಗಾರಿಕೆ ಸ್ಥಾಪನೆ, ವಿಸ್ತರಣೆ, 
ಗಣಿಗಾರಿಕೆ, ಅಘಾದ ವಸ್ತುಗಳ ತಯಾರಿಕೆ ಅಥವಾ ನಿರ್ವಹಣೆ 
ಅಥವಾ ಸಂಗಹಣೆ ಅಥವಾ ವಿಲೇವಾರಿ ಹಾಗೂ ಇನ್ನಿತರ 
ಚಟುವಟಿಕೆಗಳನ್ನು ನಿಷೇಧಿಸಲಾಗಿರುತ್ತದೆ ನ 


* ನಂತರ, ಕರ್ನಾಟಕ ರಾಜ್ಯ ಸರ್ಕಾರದ ಮನವಿಯ ಮೇರೆಗೆ ಕೇಂದ್ರ 
ಪರಿಸರ ಮತ್ತು ಅರಣ್ಯ ಮಂತ್ರಾಲಯದ ಅಧಿಕೃತ ಜ್ಞಾಪನ ಸಂಖ್ಯೆ: 
O.M.NO 11-83/2005, ದಿನಾಂಕ 08.11.2011 ರಂತೆ ಕರಾವಳಿ 
ಜಿಲ್ಲೆಗಳ ೭ ವ್ಯಾಪ್ತಿಯಲ್ಲಿ ಹರಿಯುವ ನದಿ ಪಾತ್ರಗಳಲ್ಲಿ 
ಸರಾಗವಾಗಿ ನೀರು ಹರಿಯುವಿಕೆ ಮತ್ತು ದೋಣಿಗಳ ಚಲನವಲನಕ್ಕೆ 
ಧಕ್ಕೆಯಾಗುವ ಮರಳು ದಿಬ್ಬಗಳನ್ನು ಮಾನವ ಶ್ರಮದಿಂದ 
ತೆರವುಗೊಳಿಸಲು ಅನುಮತಿಯನ್ನು ನೀಡಲಾಗುತಿದೆ. ಅದರಂತೆ 
ಕರಾವಳಿ ಜಿಲ್ಲೆಗಳ €R2 ನದಿ ಪಾತ್ರದ ವ್ಯಾಪ್ತಿಯಲ್ಲಿ ಮರಳು 
ದಿಬ್ಬಗಳನ್ನು ತೆರೆವುಗೊಳಿಸಲು ಅವಕಾಶ ಕಲ್ಲಿಸಲಾಗಿರುತ್ತದೆ. 


* ಕರಾವಳಿ ಜಿಲ್ಲೆಗಳ ಕರಾವಳಿ ನಿಯಂತ್ರಣ ವಲಯ ಹೊರತು 
ಪಡಿಸಿದ ರಾಜ್ಯದ ಇತರೆ ಎಲ್ಲಾ ಜಿಲ್ಲೆಗಳ ನದಿ ಪಾತ್ರಗಳಲ್ಲಿ ಮರಳು 
ಗಣಿಗಾರಿಕೆಗೆಯನ್ನು ಕರ್ನಾಟಕ ಉಪಖನಿಜ ರಿಯಾಯಿತಿ 
(ತಿದ್ದುಪಡಿ) ನಿಯಮಾವಳಿ, 2016 ರಂತೆ ನಿರ್ವಹಿಸಲಾಗುತ್ತಿದೆ. 


ಸಂಖ್ಯೆ ಸಿಐ 8] ಎಂಎಂಎನ್‌ 2020 


